ವಿಧಾನ ಪರಿಷತ್ತಿನ ಸದಸ್ಯರ ಹೆಸರು 


ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


ಉತ್ತರಿಸುವ ಸಚಿವರು 


634 

ಶ್ರೀಮತಿ. ಎಸ್‌.ವೀಣಾ ಅಚ್ಚಯ್ಯ 

(ವಿಧಾನ ಸಭೆಯಿಂದ ಚುನಾಯಿತರಾದವರು) ., 
ತೋಟಗಾರಿಕೆ ಹಾಗೂ ಯೋಜನೆ, ಕಾರ್ಯಕ್ರಮ ಸಂಯೋಜನೆ 


ಮತ್ತು ಸಾಂಖ್ಯಿಕ ಸಚಿವರು 


ಉತ್ತರಿಸುವ.ದಿನಾಂಕ 


17.09.2021. - 


ಪ್ರಶ್ನೆ 


ಉತ್ತರ 


ರಾಜ್ಯದ ಕಾಫಿ ಬೆಳೆಗಾರರಿಗೆ ರಾಜ್ಯ ಸರ್ಕಾರ, ಕೇಂದ್ರ | 2011-2016ನೇ ಸಾಲಿನವರೆಗೆ ಕಾಫಿ ಮಂಡಳಿವತಿಯಿಂದ ಕಾಫಿ 


ಸರ್ಕಾರ ಮತ್ತು ಕೇಂದ್ರ ಕಾಫಿ ಮಂಡಳಿಯಿಂದ ಕೃಷಿ 
ಯಾಂತ್ರೀಕರಣಕ್ಕೆ ದೊರೆಯುತ್ತಿರುವ ಸಹಾಯ ಧನ, 
ಪ್ರೋತ್ಸಾಹ : ಭನ, ಹಾಗೂ ಇತರೆ 
ಸೌಲಭ್ಯಗಳೇನು; (ಸಂಪೂರ್ಣ ಹಾಗೂ ವಿವರವಾದ 
ಮಾಹಿತಿಯನ್ನು ನೀಡುವುದು) 


ಸಾಲ 


ಬೆಳೆಗಾರರಿಗೆ ಕೃಷಿ ಯಂತ್ರೋಪಕರಣಗಳಾದ ಕಳೆ ಕತ್ತರಿಸುವ 
ಯಂತ್ರ, ಔಷಧಿ ಸಿಂಪಡಿಸುವ ಯಂತ್ರ, ಟೆಲಿಸ್ಫ್ಕೋಪಿಕ್‌ ಪ್ರೂನರ್ಸ್‌, 
ಮಿನಿ ಟ್ರಾಕ್ಟರ್‌ ಇತ್ಯಾದಿ ಉಪಕರಣಗಳ ಖರೀದಿಗಾಗಿ ಆರ್ಥಿಕ ನೆರವು 
ಒದಗಿಸಲಾಗಿರುತ್ತದೆ, ಮಂಡಳಿಯಿಂದ 


ಪ್ರಸ್ತುತ ಕಾಫಿ 


2021-22ನೇ ಸಾಲಿನಿಂದ 2025-26ನೇ ಸಾಲಿನ ಮುಂದಿನ ಪಂಚ | 


ವಾರ್ಷಿಕ ಯೋಜನೆಯಡಿ ಕೃಷಿ ಯಾಂತ್ರೀಕರಣವನ್ನು ವಿಸ್ತರಿಸುವಂತೆ 


| ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿದೆ. 


ಇ) 


| 
Lo 


ಆ) ರಾಜ್ಯದ ಕಾಫಿ ಬೆಳೆಗಾರರಿಗೆ 2017-2018 ರಿಂದ 


2020-2021 ರವರೆಗೆ ಕೃಷಿ ಯಾಂತ್ರೀಕರಣಕ್ಕೆ 
ಸಹಾಯ ಧನ, ಪ್ರೋತ್ಸಾಹ ಧನ, ಸಾಲ ಹಾಗೂ 
ಇತರೆ ಸೌಲಭ್ಯಗಳ ಮೂಲಕ ದೊರೆತಿರುವ ಆರ್ಥಿಕ 
ನೆರವಿನ ವಿವರಗಳೇನು, (ವರ್ಷವಾರು ಸಂಪೂರ್ಣ 
ಮಾಹಿತಿ ನೀಡುವುದು). 


2017-18ನೇ ಸಾಲಿನಿಂದ 


. ಬೆಳೆಗಾರರಿಗೆ 


ಮಂಡಳಿವತಿಯಿಂದ 
ಸಾಲಿನವರೆಗೆ 


ಕಾಫಿ 
2020-21ನೇ 


KA 
ಕೃಷಿ 


ಕಾಫಿ 


ಯಾಂತ್ರೀಕರಣಕ್ಕಾಗಿ ಯಾವುದೇ ಆರ್ಥಿಕ ನೆರವು ಒದಗಿಸಿರುವುದಿಲ್ಲ. 


"ಸದರಿ ಯಾಂಶ್ರೀಕರಣಕ್ಕೆ ಈ ಹಿಂದೆ ನೀಡುತ್ತಿದ್ದ 
ಎಲ್ಲಾ ಸೌಲಭ್ಯಗಳನ್ನು 2021-2022 ನೇ ಆರ್ಥಿಕ 
ವರ್ಷದಲ್ಲೂ ಸಂಪೂರ್ಣವಾಗಿ ನೀಡಲಾಗುತ್ತಿದೆಯೇ 


ಅಥವಾ ಕೆಲವು ಸೌಲಭ್ಯಗಳನ್ನು 
ರದ್ದುಪಡಿಸಲಾಗಿದೆಯೇ; ರದ್ದುಪಡಿಸಿದ್ದಲ್ಲಿ, 
ಅದಕ್ಕೆ ಕಾರಣಗಳೇನು? 


ಕಾಫಿ ಮಂಡಳಿಯಿಂದ 2021-22ನೇ ಸಾಲಿನಿಂದ 
2025-26ನೇ ಸಾಲಿನ ಪಂಚ ವಾರ್ಷಿಕ ಯೋಜನೆಯಡಿ ಕಾಫಿ 
ಬೆಳೆಗಾರರಿಗೆ ಕೃಹಿ ಯಾಂತ್ರೀಕರಣ ಯೋಜನೆಯಡಿ ಕಳೆ ಕತ್ತರಿಸುವ 
; ಔಷಧಿ ಸಿಂಪಡಿಸುವ ಯಂತ್ರ, ಟೆಲಿಸ್ಕೋಪಿಕ್‌ ಪ್ರೂನರ್ಸ್‌, 


ಟ್ರಾಕ್ಟರ್‌ 'ಇತ್ಯಾದಿ ಉಪಕರಣಿಗಳ ಖರೀದಿಗೆ ಆರ್ಥಿಕ ನೆರವು 


| ಒದಗಿಸಲು ಕೇಂದ್ರ ಸರ್ಕಾರದ ವಾಣಿಜ್ಯ ಮತ್ತು ಕೈಗಾರಿಕಾ 


ಸಚಿವಾಲಯಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿರುತ್ತ 


No.HORTI 370 HGM 2021 


ತೋಟಗಾರಿಕೆ ಮತ್ತು ಯೋ 


" ಕಾರ್ಯಕ್ರಮ" 
ಸಂಯೋಜನೆ ಮತ್ತು ಸಾಂ್ಯಿಕ ಸಚಿವರು. 


